ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಗಂಗೇನ ಹಳ್ಳಿಯ ಸರ್ಮೇ ನಂ.1 ರಿಂದ 99ರ ವರೆಗಿನ ಮಾಹಿತಿ ಕುರಿತು 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 


1202 (1334) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರ ಜಿಲ್ಲೆಯ ಗಂಗೇನ ಹಳ್ಳಿಯ ಸರ್ಮೇ ನಂ.1 ರಿಂದ99 ವರ್ತೂರು ಸರೇ ನಂ.7 ರಿಂದ 
10, ವರ್ತೂರು ನರಸೀಪುರ ಸರ್ಮೇ ನಂ.1ರಿ೦ದ 35 ಹಾಗೂ ಪೆದ್ದನ ಪಾಳ್ಯ ಸರ್ಮೇ ನಂ.17 ರಿಂದ 20 
ಪ್ರಸ್ತುತ ಯಾರ ಹೆಸರಿನಲ್ಲಿದೆ; ಈ ಜಾಗ ಅವರ ಹೆಸರಿಗೆ ವರ್ಗಾವಣೆಯಾಗಿರುವುದು ಯಾವಾಗ, ಯಾವ 
ಆದೇಶದ ಮೇಲೆ ಮಾಡಲಾಗಿದೆ; 


(ಆ) ಬೆಂಗಳೂರು ನಗರ ಜಿಲ್ಲೆಯ ಗಂಗೇನ ಹಳ್ಳಿಯ ಸರ್ಮೇ ನಂ.1 ರಿಂದಂ99, ವರ್ತೂರು ಸರ್ಮೇ ನಂ.7 
ರಿಂದ 10, ವರ್ತೂರು ನರಸೀಪುರ ಸರ್ಮೇ ನಂ.1 ರಿಂದ 35 ಹಾಗೂ ಪೆದ್ದನ ಪಾಳ್ಯ ಸರ್ಮೇ ನಂ. 17 ರಿಂದ 
20ಕ್ಕೆ ಸಂಬಂಧಿಸಿದ ಕೈಬರಹದ ಪಹಣಿ, ಖೇತುವಾರು ಮತ್ತು ಆಕಾರ್‌ ಬಂದ್‌, ಮೈಸೂರು ಸೆಟಿಲ್‌ಮೆಂಟ್‌ 
ಪ್ರತಿ, ಇನಾಂ ಕುರಿತ ಡಿ.ಸಿ. ಆದೇಶಗಳಲ್ಲಿ ಈ ಜಮೀನಿನ ಮಾಲೀಕರೆಂ೦ದು ಯಾರ ಹೆಸರನ್ನು 
ನಮೂದಿಸಲಾಗಿದೆ; (ದಾಖಲೆಗಳ ಪ್ರತಿಗಳನ್ನು ಒದಗಿಸುವುದು) 


(ಇ) ಬೆಂಗಳೂರು ನಗರ ಜಿಲ್ಲೆಯ ಗಂಗೇನ ಹಳ್ಳಿಯ ಸರ್ಮೇ ನಂ. 1ರಿಂದ 99, ವರ್ತರು ಸರ್ಮೇ ನಂ.7 
ರಿಂದ 10, ವರ್ತೂರು ನರಸೀಪುರ ಸರ್ಮೇ ನಂ.1 ರಿಂದ 35, ಪೆದ್ದನ ಪಾಳ್ಯ ಸರ್ಮೇ ನಂ.17 ರಿಂದ 20ರ 
ಜಮೀನುಗಳನ್ನು ಮಂಜೂರು ಮಾಡುವಂತೆ ಕೋರಿ ಮನವಿ ಸಲ್ಲಿಸಿದವರು ಯಾರು? (ವಿವರ 
ನೀಡುವುದು) 


